ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪುನ್ನೆ ಸಂಖ್ಯೆ 1525 
2 ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ 
3 ಉತ್ತರಿಸುವ ದಿನಾಂಕ 19-03-2020 
4 ಉತ್ತರಿಸುವವರು ಮುಖ್ಯಮಂತ್ರಿ 
ಕ್ರಸಂ ಪಕ್ನೆ ಉತ್ತರ 
ಅ) |ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಾದ ರಸ್ತೆ ಅಗಲೀಕರಣ, 
ಯೋಜನೆಗಳಿಗೆ ಕಳೆದ ಮೂರು | ಚರಂಡಿಗಳ ನಿರ್ಮಾಣ / ದುರಸ್ಥಿ ಮೇಲ್ತೇತುವೆ, ಕೆಳಸೇತುವೆ 
ವರ್ಷಗಳಿಂದ ಕಡಿಯಲಾದ ಮರಗಳ |ಹಾಗೂ ಬೆಂಗಳೂರು ಮೆಟ್ರೋ ಯೋಜನೆ ಕಾಮಗಾರಿಗಳಿಗೆ 
ಸಂಖ್ಯೆ ಎಷ್ಟು; ಕಳೆದ ಮೂರು ವರ್ಷಗಳಲ್ಲಿ ತೆರವುಗೊಳಿಸಲಾದ ಮರಗಳ 
ವಿವರಗಳು ಈ ಕೆಳಕಂಡಂತಿದೆ. 
ಕ್ರಸೆಂ. ವರ್ಷ ಮೆರಗಳೆ ಸಂಖ್ಯೆ 
1. 2017-18 181 
p 2018-19 755 
3. 2019-20 139 
ಒಟ್ಟು 575 
ಆ) | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷಗಳಿಂದ | ನೆಡಲಾದ ಸಸಿಗಳ ವಿವರ ಕೆಳಕಂಡಂತಿದೆ. 
ನೆಟ್ಟ ಸಸಿಗಳ ಸಂಖ್ಯೆ ಎಷ್ಟು 
ಸಾ: ವರ್ಷ ಸಾಗಳ ಸಂಖ್ಯೆ 
1. 2017-18 100000 
ಸಸಿ `'ನೆಡುವ "ಕಾರ್ಯ 
3 2018-19 ಕೈಗೊಂಡಿರುವುದಿಲ್ಲ. 
3. 2019-20 75000 
ಒಟ್ಟು 175000 
ಇ) |ಸಸಿ ನೆಡುವ ಯೋಜನೆಯಲ್ಲಿ ಕಳಪೆ 
ಕಾಮಗಾರಿ ನಡೆದಿರುವುದು ಸರ್ಕಾರದ[ ಫ್ಯಾಲಿಕಿ ವತಿಯಿಂದ ಸಸಿ ನೆಡುವ ಯೋಜನೆಯಲ್ಲಿ 
ಗಪನತ್ನ ಬಂದಿತ ಯಾವುದೇ ಕಳಪೆ ಕಾಮಗಾರಿ ನಡೆದಿರುವ ಬಗ್ಗೆ 
ಈ) | ಹಾಗಾದಲ್ಲಿ ಈ ಸಂಬಂಧ ತೆಗೆದುಕೊಂಡ | ವರದಿಯಾಗಿರುವುದಿಲ್ಲ. 


ಕ್ರಮಗಳೇನು; 


ಉ) 


ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ ವ್ಯಾಪ್ತಿಯಲ್ಲಿ ಕರ್ನಾಟಕ ವೃಕ್ಷ 


ಸಂರಕ್ಷಣಾ ಕಾಯ್ದೆ 1976ರಡಿ ನಾಗರೀಕರಿಗೆ 
ಸ್ವಂತ ನಿವೇಶನದಲ್ಲಿ ಸ್ಥಾಭಾವಿಕವಾಗಿ ಬೆಳೆದ 
ಮರ ಹಾಗೂ ಕೊಂಬೆ ಕಡಿಯಲು 
ಅಧಿಕಾರಿಗಳು ತೊಂದರೆ ನೀಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಹಾಗಾದಲ್ಲಿ ಇದನ್ನು 
ತೆಗೆದುಕೊಂಡ ಕ್ರಮಗಳಾವುವು? 


ತಡೆಗಟ್ಟಲು 


ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976ರಡಿಯಲ್ಲಿ 
ಕೆಲವೊಂದು ನಿಯಮಾವಳಿಗಳನ್ನು ಸರ್ಕಾರವು ರೂಪಿಸಿದೆ. ಆ 
ನಿಯಮಾವಳಿಗಳಡಿಯಲ್ಲಿ ಬಿಬಿಎಂಪಿ ವತಿಯಿಂದ ಈವರೆಗೆ 
ನಿಯಮಾನುಸಾರ ಅನುಮತಿಯನ್ನು ನೀಡಲಾಗುತಿತ್ತು. ಆದರೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯಪಡೆ 
ಮುಖ್ಯಸ್ಥರು) ಬೆಂಗಳೂರು ರವರ ಅಧಿಸೂಚನೆ ಸಂಖ್ಯೆ: 
ಬಿಎಸ್‌/ೆಪಿಟಿ/ಸಿಆರ್‌-60/4-15 ದಿನಾಂಕ: 20-2-2020ರ 
ಆದೇಶದನ್ನಯ ಸ್ವಂತ ಜಮೀನಿನಲ್ಲಿರುವ ಮರಗಳ ತೆರವಿನ 
ಆದೇಶದವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಬೆಂಗಳೂರು ನಗರ ವಿಭಾಗ ರವರನ್ನು ವ್ಯಕ್ಷಾಧಿಕಾರಿಗಳಾಗಿ 
ನೇಮಿಸಿದ್ದು, ಈ ಹೊಣೆಯನ್ನು ಇನ್ನು ಮುಂದೆ ಅವರೇ 
ನಿರ್ವಹಿಸುತ್ತಾರೆ. 


ಸಂಖ್ಯೆ: ನಅಳಅ 91 ಎಂಎನ್‌ಜಿ 2020 


ಒನ್‌, 
(ಬಿ.ಎಸ್‌.ಯಡಿಯೂರಪ್ಪ 
ಮುಖ್ಯಮಂತ್ರಿ 


